ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ವಿಜಯ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
900 (968) 


% ಬಲ್ಪ 
ಉತರ ದಿನಾಂಕ 13.03.2020 

% ಪ್ರಶೆಗಳು ಉತರಗಳು 

ಸಂ. ತ್‌್‌ ಜ್‌ 

ಅ.'] ಬೀದರ್‌ ಜಿಲ್ಲೆಯಲ್ಲಿ `ಕುಡಿಯುವ 'ನೀರಿನ | ಬೀದರ್‌ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟದ 
ಅಭಾವ ಎದುರಾಗಿರುವುದು ಸರ್ಕಾರದ | ಕುಸಿತದಿಂದ ಬೋರ್‌ವೆಲ್‌ನ ಇಳುವರಿ ಕಡಿಮೆಯಾಗಿ 
ಗಮನಕ್ಕೆ ಬಂದಿದೆಯೇ; ಕುಡಿಯುವ ನೀರಿನ ಅಭಾವ ಎದುರಾಗಿರುವುದು 

ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 

ಆ. ಬಂದಿದ್ದಲ್ಲಿ, ಎಷ್ಟು ಟ್ಯಾಂಕರ್‌ಗಳಿಂದ ನೀರು | ಬೀದರ್‌ ಜಲ್ಲೆಯ ಭಾಲ್ಕಿ ತಾಲ್ಲೂಕಿನ ತೇಗಂಪೊರ 
ಸರಬರಾಜು ಮಾಡಲಾಗುತ್ತಿದೆ; | ಗ್ರಾಮಕ್ಕೆ ಮಾತ್ರ ಟ್ಯಾಂಕರ್‌ ಮೂಲಕ ನೀರು 
(ತಾಲ್ಲೂಕುವಾರು ವಿವರ ಒದಗಿಸುವುದು) | ಸರಬರಾಜು ಮಾಡಲಾಗುತ್ತಿದೆ. 

iT ಟ್ಯಾಂಕರ್‌ಗಳಿಂದ ನೀರು ಸರಬರಾಜು 


ಮಾಡಲಾಗುತ್ತಿರುವ ಮಾಲೀಕರಿಗೆ ಹಣ 
ಪಾವತಿಸಲಾಗಿದೆಯೀ; ಹಾಗಿದ್ದಲ್ಲಿ ಈವರೆಗೆ 
ಎಷ್ಟು ಹಣ ಪಾವತಿಸಲಾಗಿದೆ? 


ಪ್ರಸ್ತುತ ತೇಗಂಪೂರ ಗ್ರಾಮಕ್ಕೆ ಕುಡಿಯುವ ನೀರನ್ನು 
ಸರಬರಾಜು ಮಾಡುತ್ತಿರುವ ಟ್ಯಾಂಕರ್‌ ಸರ್ಕಾರದ 
ಟ್ಯಾಂಕರ್‌ ಆಗಿರುತ್ತದೆ. 


ಸಂ. ಗ್ರಾಕುನೀ&ನೈಇ/81/ಗ್ರಾನೀಸ(5)/2020 


(ೆ.ಎಸ್ತ್‌'ತೌತ್ನರಪ್ಪು 


ಗ್ರಾಮೀಣಾಭಿವೃದ್ಧಿ 


fe) 


ಪಂಚಾಯತ್‌ ರಾಜ್‌ ಸಚಿವರು 


